2 


NOVEMBER 2011 


NOVEMBER 201 
ಸರ್ಗದೆಡೆಗೆ ಪಯಣ 


ನಿಸರ್ಗದೆಡೆಗೆ ಪಯಣ 


© 


W 


C G 


WILDLIFE 
CONSERVATION 
GROUP 


WCG 


ಸಂಪಾದಕೀಯ 


ಎಲ್ಲೋ ಕಾಡುಹಳ್ಳಿಯ ಮೂಲೆಯಲ್ಲಿ ಆಡುಕುರಿ ಮೇಯಿಸುತ್ತಾ 
ಕಾಡುತಿರುಗುತ್ತಿದ್ದ ಕಾಲದಲ್ಲಿ ಅನಿರಿಕ್ಷಿತವಾಗಿ ನಮ್ಮ ಕೈಗೆ ಸಿಕ್ಕ ಕೆ . ಪಿ. 
ಪೂರ್ಣಚಂದ್ರ ತೇಜಸ್ವಿಯವರ ಲೇಖನಗಳು , ಕಾಡಿನ ಬಗ್ಗೆ ನಮಗಿದ್ದ ತಾತ್ಸರ 
ದೋರಣೆಯನ್ನೇ ಪರಿಸರ ಪ್ರೀತಿಯಾಗಿಸಿ, ಜೀವಿ ಮತ್ತು ಭೂಮಿಯ ಬಗ್ಗೆ 
ನಮಗೆ ಹೊಸ ದೃಷ್ಟಿಯನ್ನು ನೀಡಿ ಬೆಳಕಾಗಿಸಿದೆ . 

ಕಳೆದವಾರ ನಮ್ಮ ತಂಡ ತೇಜಸ್ವಿಯವರ ತೋಟ ನಿರುತ್ತರಕ್ಕೆ 
ಭೇಟಿಕೊಟ್ಟ ಅಪೂರ್ವ ಕ್ಷಣಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ 
ಹಂಚಿಕೊಳ್ಳುತ್ತಿದ್ದೆವೆ. 
- ಶಂತನ್ ರವರ ಉಡುಪಿ ಬಳಿಯ ಪ್ರೇಕ್ಷಣಿಯ ಸ್ಥಳ ಕೆಮ್ಮಣ್ಣುವಿನ ನದಿ 
ಮತ್ತು ಸಮುದ್ರದ ಸಮಾಗಮವಾಗುವ ಪರಿಸರ ಸೌಂದರ್ಯವನ್ನು 
ಗಂಗಾ ಸಾಗರ ದಲ್ಲಿ ಚಿತ್ರಿಸಿದ್ದಾರೆ. ಹಾಗು ಈ ಬಾರಿಯ ಹಕ್ಕಿಲೋಕದಲ್ಲಿ ಹಳ್ಳಿ 
ಹೈಕಳ ಬಾಲಕ್ರೀಡೆಗೆ ಬಲಿಯಾದ ಗೋವಕ್ಕಿಯನ್ನು ನಾವು ಕೊಂದ ಹಕ್ಕಿ ಯಲ್ಲಿ 
ಮಕ್ಕಳ ತುಂಟಾಟ ಮತ್ತು ಅವು ಪ್ರಕೃತಿ ಒಡ್ಡುವ ಸವಾಲನ್ನು ಒಂದೊಂದನ್ನು 
ಸ್ವೀಕರಿಸಿ ಕಲಿಯುವ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. 


ಕೇವಲ ಹೆಸರಿಗಷ್ಟೇ ಪರಿಸರ ದಿನವನ್ನಾಚರಿಸಿ , ಇರುವ ಅಲ್ಪ ಸ್ವಲ್ಪ ಕಾಡಿನಲ್ಲೇ ಗಣಿಗಾರಿಕೆ, ಕಳ್ಳಬೇಟೆ, 
ಬೇಸಾಯಕ್ಕೆ ಭೂಮಿ, ವಿದ್ಯುತ್‌ಗಾಗಿ ಡ್ಯಾಮು, ಗಾಳಿಗಿರಗಿಟ್ಲ ಜನರೇಟರ್‌ ಹಾಕಲು ಎಂದು ಕಾಡೆಲ್ಲಾ ಕಡಿದು 
ರೋಡು ಮಾಡಿ, ಮರಗಳನ್ನೆಲ್ಲಾ ಬೋಳಿಸುತ್ತಿದ್ದರೂ ಕೂಡ, “ ಆಡಿನ ಮಾಂಸ ತಿನ್ನುವವರಿಗಿಂತ ಕೋಳಿ 
ತಿನ್ನುವವರು ಹೆಚ್ಚು ಅರಣ್ಯವನ್ನು ಉಳಿಸುತ್ತಾರೆ ” ಎಂದು ಅವೈಜ್ಞಾನಿಕ SMS ಕಳಿಸಿಕೊಂಡು ಜೋಕುಮಾಡಿ ನಕ್ಕು 
ಕುಣಿದು, ವನ್ಯಜೀವಿಗಳನ್ನು ಉಡುಕುತ್ತಿದ್ದಾರೆ ಎಂದು ನಾಯಕ್ ರವರು ಪರಿಸರ ದಿನ ದಲ್ಲಿ ಧ್ವನಿಯಾಗಿಸದ್ದಾರೆ. 


ಕಾನನಕ್ಕೆ ನೀವು ಬರೆಯಿರಿ 
ವನ್ಯಜೀವಿ ಹಾಗೂ ಪರಿಸರ ಸಂರಕ್ಷಣೆ, ವಿಜ್ಞಾನದ ಬಗ್ಗೆ ಲೇಖನಗಳನ್ನು 

ತಾವೂ ಕಾನನಕ್ಕೆ ಬರೆಯಬಹುದು. 


ಇ - ಮೇಲ್ ವಿಳಾಸ: kaanana. mag @ gmail . com 


Wildlife Conservation Group 


ನಿರುತ್ತರಕ್ಕೆ . 


ದಾರಿಯುದ್ದಕ್ಕೂ ಅಲ್ಲಲ್ಲಿ ಬೆಳೆದ ಬೃಹದಾಕಾರದ ಮರಗಳು, 
ಅದರ ನೆರಳಲ್ಲಿ ರೆಂಬೆ ರೆಂಬೆಗೂ ಕೆಂಪನೆಯ ಕಾಫಿಹಣ್ಣು ತುಂಬಿ, ಅದರ 
ಬಾರಕ್ಕೆ ಬಳುಕಿರುವ ಕಾಫಿಗಿಡಗಳ ನಡುವಲ್ಲಿ ಆಗಾಗ ಅಲ್ಲಲ್ಲಿ ಸಣ್ಣಪುಟ್ಟ 
ಪಕ್ಷಿಗಳ ರೆಕ್ಕೆಬಡಿತದ ಸದ್ದು ಕೇಳಿಸಿ ಮಾಯವಾಗುತ್ತಿದ್ದಂತೆ ಕಚಿಪಿಚಿ 
ಕೆಸರು ದಾರಿಯಲ್ಲಿ ನಡೆವಾಗ ಜಿಗಣೆಗಳು ಮೆಲ್ಲಗೆ, ತಣ್ಣಗೆ ಕಚ್ಚ 
ತೊಡಗಿದ್ದವು. ಅಂದು ಬಹುದಿನದ ನಮ್ಮ ಕನಸೊಂದು ಬಹಳ ಕಾಲ 
ಕಳೆದ ಮೇಲೆ ನನಸಾಗಿತ್ತು . ಅದುವೇ ನಿರುತ್ತರ ಕ್ಕೆ ನಮ್ಮ ತಂಡದ 
ಭೇಟಿ. 


ಮೂಡುಗೆರೆಯ ಕಾಡಿನಂತಹ ಕಾಫಿತೋಟದಲ್ಲಿ ಕುಳಿತು ತಮ್ಮ 
ಬರವಣಿಗೆಯಿಂದ ಹಾಗೂ ಬದುಕಿದ ರೀತಿಯಿಂದಲೇ ನಾಡಿನ ಹಲವು ಯುವ ಜನರಿಗೆ ಆಕರ್ಷಿತಗೊಂಡಿರುವ 
ಕೆ. ಪಿ . ಪೂರ್ಣಚಂದ್ರ ತೇಜಸ್ವಿಯವರ ತೋಟಕ್ಕೆ ಭೇಟಿಕೊಟ್ಟೆವು. ಕೆಲಕಾಲ ಮೌನವಾದೆವು. ಪ್ರಕೃತಿಯೊಂದಿಗೆ 
ಬದುಕುವ ಹಾಗೂ ಇತರ ಜೀವಿಗಳಿಗೂ ಬದುಕಬಿಡುವ ಪರಿಸರದ ವಿಶ್ವರೂಪದಂತಿದ್ದ ಆ ಉದ್ಯಾನವನ್ನು ನೋಡಿ 
ಧನ್ಯತೆಯಿಂದ ಸವಿದೆವು. 

* ರಾಜೇಶ್ವರಿ ಮೇಡಂರವರು ನಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಂಡು, ಎಲ್ಲರನ್ನೂ ಪರಿಚಯಿಸಿಕೊಂಡು, 
ಸುಮಾರು ಒಂದು ಗಂಟೆಗಳ ಕಾಲ ತೇಜಸ್ವಿಯವರ ಅರ್ಧಕ್ಕೆ ನಿಂತಿರುವ ಕೆಲವು ಕಾರ್ಯಗಳ ಬಗೆ , ತೋಟದ 
ಕೆರೆಯಲ್ಲಿ ಸದಾ ಧ್ಯಾನಿಸುತ್ತಾ ಕೂರುವ ನೀರುಕಾಗೆಯಿಂದ ಹಿಡಿದು, ಪರಿಸರ ಸಂರಕ್ಷಣೆಯಲ್ಲಿ ಯುವಕರ 
ಪಾತ್ರದವರೆಗೂ ನಮ್ಮೊಂದಿಗೆ ಆತ್ಮೀಯವಾಗಿ ಮಾತನಾಡಿದರು. 


ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ . . . ಆ ಕ್ಷಣದಲ್ಲೇ ಹಾರಿ ಹೋದಂತೆ ” ಎಂಬಂತೆ ಅನಿರೀಕ್ಷಿತವಾಗಿ 
ಇಲ್ಲವಾದ ತೇಜಸ್ವಿಯವರು, ಅಲ್ಲೇ ಎಲ್ಲೋ ಹೊರಗೆ ಹೋಗಿದ್ದಾರೆ ಇನ್ನೇನೂ ಬಂದು ಬಿಡುವರು ಎನಿಸುವಂತಿತ್ತು 
ಆ ಕ್ಷಣಗಳು. “ಎಷ್ಟು ಸಾಧ್ಯವೋ ಅಷ್ಟು ಆ ವನ್ಯ ಚೈತನ್ಯವನ್ನು ಆಗ್ರಹಿಸಿ ಎದೆಯಲ್ಲಿ ತುಂಬಿಕೊಂಡು ಬಂದಿದ್ದೇವೆ 
ಇನ್ನೇನಿದ್ದರು ಆ ಚೈತನ್ಯದ ಕೆಲಸವೇ ......... ಮುನ್ನಡೆಯಲಿ ನಮ್ಮನ್ನು ನಮ್ಮ ಜನರೆಡೆಗೆ . 
ಆ ತೇಜೋ ಪೂರ್ಣ ವನ್ಯ ಬದುಕಿನೆಡೆಗೆ. . 
ನನ್ನ ಭೂಮಿಯೆಡೆಗೆ. . . . 
ನಿಸರ್ಗದೆಡೆಗೆ. . . 
ಕಾನನದೆಡೆಗೆ. . . 
ಕೊನೆಗೆ..... 
ಬೆಳಕಿನೆಡೆಗೆ . 


ಗಂಗಾ - ಸಾಗರ 


ಮೊನ್ನೆ ನಾನು ನನ್ನ ಸ್ನೇಹಿತ ರಾಜ್ಪವನ್‌ನೊಂದಿಗೆ ಕೆಮ್ಮಣ್ಣಿಗೆ ಹೋಗಿದ್ದೆ (ಉಡುಪಿಯ ಹತ್ತಿರ ಒಂದು 
ಪ್ರೇಕ್ಷಣೀಯ ಸ್ಥಳ), ಸಮುದ್ರ ತೀರದಿಂದ ಎರಡು -ಮೂರು ಕಿಲೋಮೀಟರ್‌ನ ದೂರ, ಮೈ ಚೆಲ್ಲಿ ಮಲಗಿದ 
ಜಲರಾಶಿ, ಸುತ್ತಲೂ ಹಸಿರ ಹಾಸು , ತೆಂಗಿನ ತೋಟ 
, ಕೇಳುಗರನ್ನು ಮಂತ್ರ ಮುಗ್ಧಗೊಳಿಸುವ ಹತ್ತಾರು ಬಗೆಯ 
ಹಕ್ಕಿಗಳ ಕಲರವ , ಮರಳಿನ ಮೇಲೇ ಬದುಕುಕಟ್ಟಿಕೊಂಡ ಜೀವಿಗಳು, ಬೆಸ್ತರು, ಇವರ ಬದುಕನ್ನು ತೇಲಿಸುವ 
ದೋಣಿಗಳು, ಮೌನವೂ ನಿದ್ದೆಹೋದ ಅನುಭವ ತರಿಸುವಷ್ಟು ಮೌನ, ಶಂಕ್ರಣ್ಣನ “ಗೀತ ” ಚಿತ್ರದ ಹಾಡನ್ನು 
ನೆನಪಿಸುವ ತೂಗು ಸೇತುವೆ . ಇವೆಲ್ಲ ಆ ಸ್ಥಳವನ್ನ ಎಷ್ಟು ನೋಡಿದರೂ ಮತ್ತೆ ಮತ್ತೆ ಹೋಗುವಂತೆ 
ಮಾಡುತ್ತವೆ. ಉಡುಪಿಗೆ ಬಂದರೆ ಒಮ್ಮೆ ಇಲ್ಲಿಗೆ ಹೋಗಿಬನ್ನಿ ನಿಮಗೆ ಈ ಸ್ಥಳ ವಿಶೇಷ ಅನುಭವ 
ಕೊಡುವುದರಲ್ಲಿ ಎರಡು ಮಾತಿಲ್ಲ . 


ನಾವು ಅಲ್ಲಿ ಪಕ್ಷಿಗಳ ವೀಕ್ಷಣೆ ಮತ್ತು ಅವುಗಳನ್ನ ನಮ್ಮ ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆಹಿಡಿಯಲು ಹೋಗಿದ್ದೆವು. 
ಆ ಜಲ ರಾಶಿ, ನೀರಿನಲ್ಲಿ ಸಾಗುತ್ತಿದ್ದ ದೋಣಿಗಳು ನಮ್ಮನ್ನು ಬಹಳವಾಗಿ ಆಕರ್ಶಿಸಿದವು. ದೋಣಿ ವಿಹಾರಕ್ಕೆ 
ಅವಕಾಶ ಆದಲ್ಲಿ ಒಳ್ಳೆಯದಾಗುತ್ತೆ ಎಂದು ಎಣಿಸಿ. ಅಲ್ಲಿಯೇ ಹತ್ತಿರದಲ್ಲಿದ್ದರನ್ನ ವಿಚಾರಿಸಿದೆವು, ೬೦ 
ರೂಪಾಯಿಗಳಿಗೆ ನಾವು ಒಪ್ಪಂದ ಮಾಡಿಕೊಂಡು ವಿಹಾರ ಹೊರಟೆವು. ನಿಮಗೆ ನೀರಿನ ಸಮಸ್ಯೆಯೇ 
ಇದ್ದ ಹಾಗೆ ಕಾಣೋದಿಲ್ಲ , ಅಲ್ವ . . .? ” ಆ ಜಲಧಿಯನ್ನು ಕಂಡು ಅಂಬಿಗನನ್ನು ಪ್ರಶ್ನಿಸಿದೆ. ಇಲ್ಲ , ಭಾರಿ 
ಸಮಸ್ಯೆ ಉಂಟು, ಬಾವಿ ತೋಡಿದ್ರೂ ಇಲ್ಲಿ ಬರೋದುಉಪ್ಪು ನೀರೆ. . . ”. “ ಅಲ್ಲ , ಇಷ್ಟೊಂದು ನೀರಿದೆ 
ನದೀಲಿ! ? ”, “ ಇದು ಉಪ್ಪು ನೀರೆ, ಸಮುದ್ರದ್ದು, ಸೀ ನೀರಲ್ಲ . . . ! ”. ನಾನು ಆ ನೀರಲ್ಲಿ ಒಮ್ಮೆ 
ಕಯ್ಯಾಡಿಸಿದೆ , ಒಣಗಿದ ಕಯಳಿಗೆ ಹಿತಕರವಾದ ಅನುಭವವಾಗಲಿಲ್ಲ . ಅರೆ, ಇದು ನದಿ ನೀರಲ್ಲ !. ಸಮುದ್ರ 
ಇರೋದು ಬಹಳ ದೂರ, ಆದ್ರೆ ಇಲ್ಲಿವರೆಗೂ ಅದರ ನೀರು ಬಂದಿದೆ .. ದೋಣಿ ಸಮುದ್ರದ ನೀರಿನ ಮೇಲೆ 
ತೇಲುತ್ತಿತ್ತು . ಭೂ ಪ್ರದೇಶದ ಮೂರ್ನಾಲ್ಕು ಕಿಲೋಮೀಟರ್ ಒಳಗೆ ನುಗ್ಗಿ ಬಂದಿದೆ, ಆಶ್ಚರ್ಯವೆ! 
ಯಾರಾದರೋ ಅವನನ್ನು ಪ್ರಚೋದಿಸದ ಹೊರತು ಸುಮುಮ್ಮೆ ಹೀಗೆ ನುಗ್ಗಿ ಬರುವವನಲ್ಲ , ಸುನಾಮಿಯೇ 
ಆಗಲಿ ಅಥವಾ ಹುಣ್ಣಿಮೆಯೇ ಆಗಲಿ ಅವನನ್ನು ಕೆರಳಿಸುವವರಿರಲೇಬೇಕು. ಆದರೆ ಇಲ್ಲಿ ಅವರ್ಯಾರೂ ಇಲ್ಲ . 
ಆದರೂ . . . ?! ಇದೇ ಪ್ರಶ್ನೆ ಹೊತ್ತು ನಾವು 
ಮನೆಗೆ ಹೊರಟೆವು. 


ನಾನು ಸಮುದ್ರ ಎಷ್ಟೇ ದೊಡ್ಡದಾದರೂ ತನ್ನ ಎಲ್ಲೆ ಮೀರೋದಿಲ್ಲ ಅಂತ ಕೇಳಿದ್ದೆ . ನದಿಯು ಸಮುದ್ರದತನಕ 
ಹೋಗಿ ಸೇರುತ್ತೆ ಅಂತ ಭಾವಿಸಿದ್ದೆ . ಆದ್ರೆ ಇಲ್ಲಿ . . . . ಇದೇ ಗುಂಗಿನಲ್ಲಿದ್ದವನಿಗೆ ನನ್ನ ಕಲ್ಪನೆಗಳು ನಾನಾ 
ದಿಕ್ಕಿನಿಂದ ಉತ್ತರ ಹುಡುಕಿ ತಂದವು. ಕೊನೆಯಲ್ಲಿ ನಾನು ನನ್ನದೇ ಆದ ಉತ್ತರವನ್ನು ಕಂಡುಕೊಂಡೆ, ಆ 
ಕಲ್ಪನೆಗಳು ಹೆಕ್ಕಿ ತಂದ ಉತ್ತರಗಳನ್ನ ಪದಗಳಲ್ಲಿ ಪೋಣಿಸಿ ನಿಮ್ಮ ಮುಂದಿಟ್ಟಿದ್ದೇನೆ. . . . . 


ಗಿರಿ - ಗೌಹರೆಗಳಲಿ, 
ದಟ್ಟ ಕಾನನಗಳಲ್ಲಿ ಹುಟ್ಟಿದ ಗಂಗೆಗೆ 
ಅವಳ ಗಂಡನ ಹೆಸರು ಹೇಳಿದವರಾರು ?! 
ಅವನ ಸೇರಲು ಇದೇ ದಾರಿ ಎಂದು 
ತೋರಿದವರಾರು ?! 


ಅಂದಿನಿಂದ ಒಂದೇ ಉಸಿರಲಿ ಹೊರಟವಳು 
ಕಲ್ಲು - ಮುಳ್ಳುಗಳ ಲೆಕ್ಕಿಸದೆ, 
ಬಂಡೆ - ದಿಣ್ಣೆಗಳ ಕೊರೆದು, 
ಕಣಿವೆಗಳಿಂದಿಳಿದು, 
ಕುಣಿದು - ಕುಪ್ಪಳಿಸಿ ಬಂದವಳು 
ಸಾಗರನ ಕಂಡು ಉಕ್ಕಿದ ಭಾವಕ್ಕೆ 
ನಿಜವಧುವಿನಂತೆ ಮೌನವಾದಳು. 


ನೋಡುಗರ ಕಣ್ಮನ ಸೂರೆಗೊಳ್ಳುವ ಚೆಲುವು, 
ಕಲ್ಲೆದೆಯನ್ನೂ ಕರಗಿಸುವ ಶಕ್ತಿ , 
ಸಕಲ ಸಂಪತ್ತುಗಳಿದ್ದರೂ , 
ಘನ ಗಾಂಭೀರ್ಯದಿಂದ ಸಂಯಮಿಯಂತೆ ತೋರುವ ಸಾಗರನು 
ಪ್ರೀತಿಗಾಗಿ ಹಂಬಲಿಸುವವನಂತೆ, 
ತನ್ನ ಸೇರಲು ಓಡಿಬರುವ ಗಂಗೆಯ 
ಬರಮಾಡಿಕೊಳ್ಳಲೇನೋ ಎಂಬಂತೆ 
ಸಾಗರನೂ ತನ್ನ ಎಲ್ಲೆ ಮೀರಿ 
ಮೈಲುಗಳ ದೂರ ಸಾಗಿ ಬಂದಿರುವನು 
ಸಂಗಮದ ತವಕ ಕೇವಲ 
ಗಂಗೆಯು ಮಾತ್ರವಲ್ಲ 
ಸಾಗರನೂ ತೋರುವನು. 


ಶಂತನ್ . ಕೆ . ಬಿ 


ಪರಿಸರ ದಿನ 


ಹುಡುಕ ಹೊರಟೆವು ನಾವಿಂದು 
ಹುಡುಕ ಹೊರಟೆವು ನಾವಿಂದು 


ನಮ್ಮಿಂದ ಬಲುದೂರದ ಉದ್ಯಾನವನದಿ 
ಕಾಣಸಿಗದ ಅಪರೂಪದ ಪ್ರಾಣಿಪಕ್ಷಿಯ 
ಸುಂದರ ಮನೋಹರ ಜಲಧಾರೆಯ 
ಈ ನಗರೀಕರಣದ ಕಾನನದೊಳಗೆ 


ಎಲ್ಲಿ ತಾನೇ ಇರುವುದು ಆ ನಿನ್ನ ಬಯಕೆಯ 
ಉದ್ಯಾನವನ, ಆ ಸುಂದರ ಗಿರಿಶೃಂಗ. 
ಎಲ್ಲವನು ಸಂಹರಿಸಿ ಹುಡುಕತಿರುವೇಕೆ? 
ಜ್ಞಾನೋದಯದ ಬೆಳಕು ಇಂದು ಚೆಲ್ಲಿತೆ ನಿನಗೆ 


ಕೇವಲ ಒಂದೇ ಶತವರ್ಷದಲಿ ಜಗವಾಳೊ ದೊರೆಯಾದೆ 
ಜಾಗತೀಕರಣ ತಂತ್ರಜ್ಞಾನವೇ ನನಗೆ ಸಾಕೆಂದೇ 
ಇಂದೇಕೆ? ಪರಿಸರ ಸಂರಕ್ಷಣೆಯ ಕೂಗು 
ಆರ್ಥಿಕತೆಯ ಒಲವಿನೊಳು ಸಂರಕ್ಷಣೆ ಎಷ್ಟು ? 


ಕ್ಷೀಣಿಸುತ್ತಿರುವ ಜೀವಪ್ರಭೇದಗಳು ಸಹಸ್ತ - ಸಹಸ್ರ 
ಇನ್ನಾದರೂ ತಟಸ್ಥನಾಗು ನಿನ್ನ ಪ್ರಾಭಲ್ಯಕೆ 
ಅಂಕುಶವಿಡು,ಹೊಸ ಚಿಗುರು ಹಸಿರ ಹಾಸು 
ಈ ಧರೆಯ ನಿರ್ಮಲತೆಯ ಸಹಜವಾಗಿಸು 


ಇನ್ನಾದರೂ ವನಪಾಲನೆಯ ಮಾಡೋಣ 
ಪ್ರಕೃತಿಯ ಮುನಿಸ ಸ್ವಲ್ಪವಾದರೂ ಸಡಲಿಸೋಣ 
. 


- ಕೃಷ್ಣ ನಾಯಕ್ 

ವನ್ಯಜೀವಿಗಳ ಬಗ್ಗೆ ಪ್ರೀತಿಯಿರುವ ಇವರು 
ಮದೇಶ್ವರ ರಕ್ಷಿತ ಅರಣ್ಯದ ಬಳಿ ಕೃಷಿ ಜೊತೆಗೆ 

ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವ 
ವಿಜ್ಞಾನ ಪದವೀಧರರು. -9611428901 


